© ಕಾರ್ತಿಕೇಯನ್‌ ಎಸ್‌. 
| 


ಆಗಸ್ಟ್‌-2022 
ಮಾ; 


೧೮ 


Wildlife Conservation Group 


* ಮರಿ ಬುಲ್‌ ಬುಲ್‌ ಪಕ್ಸಿಗೆ - ಶರಣಪ್ಪ ಎಚ್‌. ಸಂಗನಾಳ 
ಅಪ್ಪ ಅವ್ವ ಕಾವಲುಗಾರರು... 


ನ ಚಿಟ್ಟೆಯ ಮೊಟ್ಟೆ - ಅನುಪಮಾ ಕೆ. ಬೆಣಚಿನಮರ್ಡಿ 


* ಅಲೆಮಾರಿಯ ಅನುಭವಗಳು -ಂ೨ ಮೌನೇಶ ಕನಸುಗಾರ 


* ಆನೆ ಸೊಂಡಿಲ ಬಲ! - ಜೈಕುಮಾರ್‌ ಆರ್‌. 


* ಜಗದ ಉಸಿರು - ಸಂಗಮನಾಥ ಪಿ. ಸಜ್ಜನ 


ಜ 


* ಪ್ರಕೃತಿ ಬಿಂಬ - ವಿಪಿನ್‌ ಬಾಳಿಗಾ ಬಿ. ಎಸ್‌. 
ದೀಪ್ಲಿ ಎನ್‌. 


ವಿನ್ಯಾಸ 
ಧನರಾಜ್‌ ಎಂ. 
ಮುಖಪುಟ ಛಾಯಾಚಿತ 
KS) 


ವಿಪಿನ್‌ ಬಾಳಿಗಾ ಬಿ. ಎಸ್‌. 


Sh 
4 ಪರಿಷ್ಕರಣೆ 
ರ್ಮ] 
A ಹ ಮುರಳಿ ಎಸ್‌. 
ರ್‌ ಡಾ. ಮಧುಸೂಧನ ಹೆಚ್‌. ಸಿ. 
kN ಕರಡು ತಿದ್ದುಪಡಿ 


ಬ ಹಿ ಡಾ.ದೀಪಕ್‌ ಭ., ಮೈಸೂರು 


48 


ಕ್ಕ ತೆ 
ಕ ಸ] 


\ © ಪವನ್‌ ಕುಮಾರ್‌ ಟಿ. ಎಸ್‌. 


ಸಾಮಾನ್ಯ ಹೆಸರು: Ceylon Oak 
ವೆ ಬಂಜಾನಿಕ ಹೆಸರು: Schleichera ೦1೦೦೨೩ 


© ನಾಗೇಶ್‌ ಓ. ಎಸ್‌. ಸಗಡೆ ಮರ, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನ 


ಭಾರತ-ಶ್ರೀಲ೦ಕಾ ಮೊದಲಾದ ದೇಶಗಳ ಎಲೆ ಉದುರುವ ಕಾಡುಗಳಲ್ಲಿ ಸಾಮಾನ್ಯವಾಗಿ 
ಕಂಡುಬರುವ ಸಗಡೆ ಮರವು ಸುಮಾರು ಹತ್ತು ಮೀಟರ್‌ ಎತ್ತರಕ್ಕೆ ಬೆಳೆಯುತ್ತದೆ. ಮರದ ತೊಗಟೆಯು ತಿಳಿ 
ಬೂದು ಬಣ್ಣದಿಂದ ಕೂಡಿದ್ದು, ಎಲೆಗಳು ಸಂಯುಕ ವಿನ್ಯಾಸವನ್ನು ಹೊಂದಿವೆ. ಚಿಗುರೆಲೆಗಳು ಕಡುಗೆಂಪು 
ಬಣ್ಣದಲ್ಲಿರುವುದರಿ೦ದ ಸಗಡೆ ಮರವನ್ನು ಸುಲಭವಾಗಿ ಗುರುತಿಸಬಹುದು. ವರ್ಷದ ಮಾರ್ಚ್‌-ಏಪ್ರಿಲ್‌ 
ತಿಂಗಳುಗಳಲ್ಲಿ ಹಸಿರು ಮಿಶ್ರಿತ ಹಳದಿ ಬಣ್ಣದ ಹೂಗಳನ್ನು ಬಿಡುತ್ತದೆ. ಹೂಗಳು ಗೊ೦ಚಲುಗಳಲ್ಲಿದ್ದು 
(1೧10656೧66), ಚಿಕ್ಕದಾಗಿ ಸುಮಾರು ಒಂದು ಸೆಂಟಿಮೀಟರ್‌ ಗಿಂತ ಕಡಿಮೆ ಗಾತ್ರದಲ್ಲಿರುತ್ತವೆ. ಮರದ 
ಹಣ್ಣುಗಳು ಕಂದು ಬಣ್ಣದ ಹೆಬ್ಬೆರಳು ಗಾತ್ರದಲ್ಲಿದ್ದು, ಹಣ್ಣಿನ ತೊಗಟೆಯ ಮೇಲೆ ಮುಳ್ಳಿನಂತಹ 
ಆಕಾರವನ್ನು ನೋಡಬಹುದು. ಹಣ್ಣಿನ ಒಳಗೆ ತಿಳಿಹಸಿರು-ಹಳದಿಯ ತಿರುಳು ಇದ್ದು ತಿನ್ನಲು ಹುಳಿ ಮತ್ತು 
ಒಗರಿನಿಂದ ಕೂಡಿದ್ದು, ಇದರ ಒಳಗೆ ಒಂದು ಅಥವಾ ಎರಡು ಬೀಜಗಳಿರುತ್ತವೆ. ಮರದ ಹಣ್ಣುಗಳನ್ನು 
ಕೋತಿ, ಜಿ೦ಕೆ, ಆನೆ ಇನ್ನಿತರ ಪ್ರಾಣಿಗಳು ತಿನ್ನುತ್ತವೆ. ಈ ಮರದ ತೊಗಟೆಯನ್ನು ಆಯುರ್ವೇದ ಔಷಧಿ 
ತಯಾರಿಸಲು ಬಳಸುತ್ತಾರೆ. ಈ ಮರದ ಬೀಜಗಳಿ೦ದ ಎಣ್ಣೆಯನ್ನು ತೆಗೆಯುತ್ತಾರೆ. 


4 ಕಾನನ - ಆಗಸ್ಟ್‌ 2022 


14. ಸಿಗ! 4.3] ಬಾಸ ನನನ್‌ 
| KR "Ry: ಕ ಅ ಅನುಪಮಾ ಹೆಚ್‌. ಎಂ. 
ಮರಿ ಮಿರ್‌ ಖುಟ್‌ ಸಕ್ತಿಗೆ ಅಫ್ಟ ಅವ್ವ ಕಾವಲುಗಾರರು... 


ಸಮಯ ಬೆಳಿಗ್ಗೆ ಒ೦ಬತ್ತು ಒ೦ಬತ್ತುವರೆ ಆಗಿತ್ತು. ಮನೆಯಲ್ಲಿ ನಾಷ್ಟ ಮುಗಿಸಿ ಕೈ 
ತೊಳೆಯುವುದಕ್ಕೆ ತಟ್ಟೆ ಹಿಡಿದು ಬಾಗಿಲು ತೆಗೆದು ಹೊರ ಬಂದ ನನಗೆ ಅಚ್ಚರಿ ಕಾಯ್ದೆತ್ತು. 
ಒ೦ದು ಸು೦ದರ ಪಕ್ಷಿಯು ನನ್ನ ಅ೦ಬಾರಿಯಾದ ಸೈಕಲಿನ ಮೇಲೆ ಕುಳಿತು ಗಡಿಬಿಡಿಯಲ್ಲಿ 
ಕತ್ತನ್ನು ಅತ್ತಿಂದ ಇತ್ತ, ಇತ್ತಿ೦ದ ಅತ್ತ ಹೊರಳಾಡಿಸುತ್ತಿತ್ತು. ಇದರ ಹೊರಳಾಟದಲ್ಲಿ ಅದರ 
ನೆತ್ತಿಯ ಮೇಲೆ ಇರುವ ಜುಟ್ಟು ನೃತ್ಯ ಮಾಡುತ್ತಿತ್ತು. ಕಣ್ಣಿನ ಅಂಚಲ್ಲಿ ಕಾಡಿಗೆಯಂತೆ 
ಕಾಣುವ ಕೆಂಪು ಬಣ್ಣದ ಚುಕ್ಕೆಯನ್ನು ಇಟ್ಟಿಕೊಂಡಿತ್ತು. ಎದೆಯ ಬಾಗ ಬಿಳಿ ಬಣ್ಣ, 
ಬೀಸಣಿಕೆಯಂತಹ ಬಾಲದ ಕೆಳಗೆ ಕೆಂಪು ಬಣ್ಣ, ದೇಹದ ಉಳಿದ ಭಾಗಗಳಲ್ಲಿ ಕಂದು 
ಬಣ್ಣದಿಂದ ಕೂಡಿದ್ದ ಈ ಪಕ್ಷಿಯನ್ನು ಕಂಡೊಡನೆಯೇ ಇದು ಕಂಪು ಮೀಸೆಯ ಪಿಕಳಾರ 
ಎಂದು ತಿಳಿಯುವುದರಲ್ಲಿ ನನಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. 


ಸುಮಾರು ತಿಂಗಳುಗಳ ಹಿಂದೆ ನಮ್ಮ ಕಛೇರಿಯ ಬಾಜು ಇದ್ದ ಮನೆಯ ಮಾಳಿಗೆಗೆ 
ಸುರುಳಿ ಸುತ್ತಿ ನೇತು ಬಿದ್ದಿದ್ದ ತಂತಿಯಲ್ಲಿ ಪಿಕಳಾರ (ಬುಲ್‌ ಬುಲ್‌) ದಂಪತಿಗಳು ಹುಲ್ಲು 
ಕಡ್ಡಿಯಿಂದ ಹೆಣಿಗೆ ಮಾಡುತ್ತಿರುವುದನ್ನು ನಾನು ಅ೦ದು ಗಮನಿಸುತ್ತಿದ್ದೆ. ನನ್ನ ಸೈಕಲಿನ 
ಮೇಲೆ ಇಂದು ಪಿಕಳಾರವನ್ನು ಕಂಡ ನನಗೆ ಆ ಸನ್ನಿವೇಶವು ನೆನೆಪಿಗೆ ಬಂತು. ಅಂದು ಕಂಡ 
ಪಿಕಳಾರ ಇದೇ ಇರಬಹುದೇ ಎ೦ಬ ಪ್ರಶ್ನೆ ತಲೆಗೆ ಬಂತು. 


ಅಷ್ಟು ಹತ್ತಿರದಲ್ಲಿಯೇ ಪಕ್ಷಿಯನ್ನು ಕ೦ಡ ನಾನು ಖುಷಿಯಿ೦ದ ಫೋಟೋ ಕ್ಲಿಕ್ಕಿಸುವ 
ಯೋಚನೆಯಿಂದ ಕೈಯಲ್ಲಿದ್ದ ತಾಟನ್ನು ಕೆಳಗೆ ಇಟ್ಟು, ಮನೆಯೊಳಗಿಂದ ಮೊಬೈಲ್‌ ತರಲು 
ಹೊರಟೆ. ಬರುವಷ್ಟರೊಳಗೆ ಆ ಪಕ್ಷಿಯು ಅಲ್ಲಿಂದ ಹಾರಿ ಹೋಗಿತ್ತು. ಸುತ್ತಮುತ್ತ ಕಣ್ಣು 
ಹಾಯಿಸಿದೆ, ಎಲ್ಲೂ ಕಾಣಲಿಲ್ಲ. ಎಲ್ಲೋ ಹೋಯಿತೆಂದು ಕೆಳಗೆ ಇಟ್ಟೆದ್ದ ತಾಟನ್ನು 
ತೆಗೆದುಕೊಳ್ಳುವುದಕ್ಕೆ ತಿರುಗಿ ಒಂದೆರಡು ಹೆಜ್ಜೆ ಇಟ್ಟಾಗ, ಸಣ್ಣನೆಯ ದನಿಯಲ್ಲಿ ಚುಚ್‌... 


ಚುಚ್‌... ಎಂದು ಕೂಗುತ್ತಿರುವುದು ಕೇಳಿಸಿತು. ಕುತೂಹಲದಿಂದ ತಿರುಗಿ ನೋಡಿದೆ. 
ಕಾಲುಗಳನ್ನು ಒಂದಕ್ಕೊಂದು ಜೋಡಿಸಿಕೊಂಡು ಅಲುಗಾಡದೆ ಬೆದರಿ ಮೈಯನ್ನು ಗುತ್ಯಗ 
ಮಾಡಿಕೊಂಡು ಒಂದಿಂಚೂ ಅಲುಗಾಡದೆ ಚಂದದ ಪಿಕಳಾರ ಪಕ್ಷಿಮರಿ ಕುಳಿತಿತ್ತು. 
ಕುಳಿತಲ್ಲಿಯೇ ತನ್ನ ಮೂತಿಯನ್ನು ಸುತ್ತಲು ಹೊರಳಾಡಿಸಿ ನೋಡುತ್ತಿತ್ತು. 


© ಶರಣಪ್ಪ ಎಚ್‌.ಸಂಗನಾಳ ನಾನು ಹತಿರ ಹೋಗಿ ಮೊಬೈಲಿನಲ್ಲಿ ಅದರ 
| ಚಂದವನ್ನು ಸೆರೆಹಿಡಿಯುವಷ್ಟರಲ್ಲಿಯೇ ಆ ಮರಿಯ ಅಪ್ಪ 
ಅವ್ವ ಎರಡೂ ನನ್ನ ಮೇಲೆ ಯುದ್ಧ ಮಾಡುಲು ಮೇಲೆರಗಿ 
- ತಲೆಗೆ ಕುಕ್ಕಲು ಶುರುಮಾಡಿದವು. ಅವುಗಳ ಚೂಪನೆಯ 
೫ ಕೊಕ್ಕಿಗೆ ಹೆದರಿದ ನಾನು ಕೈಯಲ್ಲಿರುವ ಮೊಬೈಲ್‌ ಅನ್ನು 
© ಬಿಟ್ಟು ತಲೆ ತಿಕ್ಕುತ್ತಾ ಎದ್ದು ಓಡಿದೆ. "ಸುಮ್ಮ ವಿ೦ತ್ತಂಡು 


ಇ EE ನೋಡೋದು ಬಿಟ್ಟು, ಗ್ವಾಡಿಮ್ಯಾಗ ಹೋಗು ಇರುವಿನ 


ಚಡ್ಯಾಗ ಬಿಡೊ ಕ್‌ ನನ್ನ ಪರಿಸ್ಥಿತಿ. 


ಚಂಡು ಎತ್ತಿ ನೋಡಿದೆ. ಆ ಮರಿಯ ಅಪ್ಪ 
ಅವ್ವ ನನ್ನ ಕಡೆಗೆ ದುರುಗುಟ್ಟೆಸಿಕೊ೦ಡು 
ನೋಡ್ತಿದ್ದು. ಇವೆರಡೂ ಈ ಮರಿಯ 
ಕಾವಲುಗಾರರೆ೦ದು ತಿಳಿಯಿತು. ಆ ಮರಿಯನ್ನು 
ನೋಡಿದೆ, ರೆಕ್ಕೆ ಬಿಚ್ಚಿ ಮು೦ದೆ ಹೊರಟಿತ್ತು. ಪಾಪ 
ಮರಿಗೆ ವೀರಡಿಕ ಆಗಿರಬಹುದು ಸ್ವಲ್ಪ | N 
ನೀರುಣಿಸಬಹುದಿತ್ತು ಎಂದೆನಿಸಿದರೂ ಅದರ ಅಪ್ಪ Cm ನಿಗೆ ಹೆದರಿ ನಾನು ಆಗಲೇ ಕೆಳಗೆ 
ಇಟ್ಟಿದ್ದ ತಾಟನ್ನು ತಗೊಂಡು, ಸುಮ್ಮನೆ ತೊಳೆಯೋಕೆ ಹೋದೆ. 


ಸ್ವಲ್ಪ ಹೊತ್ತಿನ ನಂತರ ಆ ಮರಿ ಅಲ್ಲಿಯೇ ಇದೆಯೋ ಇಲ್ಲವೋ ಎಂಬ 
ಕುತೂಹಲದಿ೦ದ ಮತ್ತೆ ಇಣುಕಿ ನೋಡಿದೆ. ಆ ಮರಿಯು ಆ ಹಾಗದಲ್ಲಿ ಇರಲಿಲ್ಲ. ಮನೆಯ 
ಗೇಟಿನ ಬಳಿ ಅಪ್ಪ ಅವ್ವ ಪಕ್ಷಿಗಳು ಚುಚ್‌... ಚುಚ್‌... ಎಂದು ಪುರುಸೊತ್ತು ಇಲ್ಲದೆ 
ಕೂಗುತ್ತಿರುವುದು ಕೇಳಿಸಿತು. ಅಲ್ಲಿಗೆ ಹೋಗಿ ನೋಡಿದಾಗ ಮರಿ ಕಾಂಪೌಂಡ್‌ ಗೋಡೆಗೆ ಒರಗಿ 
ಕುಳಿತಿತ್ತು. ಮರಿಯ ಅಪ್ಪ ಅವ್ವ ಗೇಟಿನ ಮೇಲೆ ಅತ್ತಿ೦ದ ಇತ್ತ, ಇತ್ತಿ೦ದ ಅತ್ತ ಹಾರಾಡ್ತಾ 
ಕೂಗ್ನಿರೋದು ಕೇಳಿ ಆ ಕಡೆ ನೋಡಿದೆ. ಗೇಟಿನ ಕೆಳಗೆ ಎರಡು ಮುಂಗುಸಿಗಳಿದ್ದವು. ಅವುಗಳು 
ನಮ್ಮ ಮರಿಯನ್ನು ತಿಂದು ಹಾಕಬಹುದು ಎಂಬ ಬೆದರಿಕೆಯಿಂದ ಆ ಪೋಷಕರು ಗೇಟಿನ 
ಒಳಗಡೆ ಬರದಂತೆ ತಡೆದು ಒಡಿಸುತ್ತಿದ್ದವು. ಇದನ್ನು ಕಂಡ ನನಗೆ, ಯಾವುದೇ 
ಜೀವಿಯಾದರೂ ಅವ್ವ ಅಪ್ಪಂದಿರು ತಮ್ಮ ಮಕ್ಕಳ ಸುಖಕ್ಕಾಗಿ ಪ್ರಾಣ ಲೆಕ್ಕಿಸದೇ 
ಅಪಾಯಗಳನ್ನು ಎದುರಿಸುತ್ತವೆಯಲ್ಲಾ ಎಂದು ಅಚ್ಚರಿಯಾಯಿತು. ಇದಾದ ಕಲವು 
ಸಮಯದಲ್ಲಿ ಗೇಟಿನ ಮೇಲೆ ಕುಳಿತಿದ್ದ ಒಂದು ಪಕ್ಷಿಯು ಎತ್ತಲೋ ಹಾರಿ ಹೋಯಿತು. 
ಸ್ವಲ್ಪ ಸಮಯದಲ್ಲೇ ಹಿಂದಿರುಗಿದ ಅದು ಮರಿಯ ಬಳಿಗೆ ಹೋಗಿ ತನ್ನ ಕೊಕ್ಕಿನಲ್ಲಿದ್ದ ಸಣ್ಣ 


ಕೀಟವನ್ನು ಅದಕ್ಕ ಗುಟುಕು ನೀಡಿತು. ಇಷ್ಟು ಆನ೦ದವಾಗಿರುವ ಕುಟು೦ಬದ ನಡುವೆ ನನ್ನ 
ಇರುವಿಕೆಯು ತೊ೦ದರೆಯಾಗಬಾರದೆ೦ದು ನಾನು ಮನೆಯ ಒಳಕ್ಕೆ ಹಿ೦ದಿರುಗಿದೆ. ಸ್ವಲ್ಪ 
ಸಮಯದ ನಂತರ ಮರಿಯೊಂದೆ ಕೂಗುತ್ತಿರುವುದು ಕೇಳಿಸಿತು. ಹೋಗಿ ನೋಡಿದಾಗ ಅಪ್ಪ 
ಅವ್ವ ಇರಲಿಲ್ಲ. ಬೊಗಸೆಯಲ್ಲಿ ಹಿಡಿದುಕೊಳ್ಳುವಾಗ ಬೆದರಿ ಹಾರಲು ರೆಕ್ಕೆ ಬಡಿಯುತ್ತಿತ್ತು. 
ವಿಧಾನವಾಗಿ ಕೈಯಲ್ಲಿ ಹಿಡಿದು ಬಕೇಟಿನಲ್ಲಿದ್ದ ನೀರಿಗೆ ಮರಿಯ ಕೊಕ್ಕನ್ನು ತಾಗಿಸಿದಾಗ 
ಅದು ವೀರು ಕುಡಿಯುತ್ತಿರುವುದನ್ನು ನೋಡಿ, ಮರಿಗೆ ಎಷ್ಟು ವೀರಡಿಕೆಯಾಗಿತ್ತು. 
ಎನ್ನುವುದು ಗೊತ್ತಾಯಿತು. ಅ೦ಗೈಯಲ್ಲಿ ಹಿಡಿದು ಬೆರಳಿಂದ ತಲೆಯನ್ನು ಸವರಿದಾಗ ತಲೆ 
ಹಿ೦ದಕ್ಕ ತೆಗೆದುಕೊಂಡಿತು. ಅಷ್ಟೂತ್ತಿಗಾಗಲೇ ಮರಿಯ ಅಪ್ಪ ಅವ್ವ ಬಂದದ್ದು ನೋಡಿ, 
ಮರಿಯನ್ನು ಕಳಗೆ ಇಳಿಸಿ ದೂರ ಸರಿದೆ. 


ಮರಿ ಪಿಕಳಾರ ಪಕ್ಷಿ ಹಾರಿ ಮುಂದೆ ಹೋದ ಹಾಗೆಲ್ಲ ಹಿ೦ದಿ೦ದೆ ಕಾವಲುಗಾರರಾಗಿ 
ಅಪ್ಪ ಅವ್ವ ಪಕ್ಷಿಗಳು ಹೋಗುತ್ತಿದ್ದವು. ಈ ಪಿಕಳಾರ ಪಕ್ಚಿಗಳ ಬದುಕಿನ ಹೋರಾಟ ನಮಗೂ 
ಕನ್ನಡಿಯಲ್ಲವೇ ಅವಿಸಿತು. ಹ 


ಇ ಅನುಪಮಾ ಹೆಚ್‌. ಎ೦... ತ್‌ ಡ್ಡ 


7ಕಾನನ - ಆಗಸ್ಟ್‌ 2022 


eke ಹೀಟನ ಫಲು ಈ ANA 


ನ a 7 NON wu 
- \ ಇ ಭೆ ಹ 


© ಭಗವತಿ ಬಿ. ಎಂ. 


ಮಳೆಗಾಲ ಆಗಷ್ಟೇ ಆರಂಭವಾಗಿತ್ತು. ಪರಿಸರ ಸಂಪೂರ್ಣವಾಗಿ ತನ್ನ ಜಗತ್ತಿನಲ್ಲಿ 
ಮುಳುಗಿ ಹೋಗಿತ್ತು! ಸತತವಾಗಿ ಎರಡು ದಿನ ಸುರಿದ ಮಳೆ ಸ್ವಲ್ಪ ಬಿಡುವು ಕೊಟ್ಟಿದ್ದೇ ತಡ, 
ನನ್ನ ಮಗ ತನ್ನ ಪುಟ್ಟ ಸೈಕಲ್ಲನ್ನು ಮನೆಯಂಗಳಕ್ಕೆ ಲಗುಬಗೆಯಿಂದ ಇಳಿಸತೊಡಗಿದ್ದ. 
ಇನ್ನೇನು ಸೈಕಲ್‌ ತುಳಿಯಬೇಕು, ಅಷ್ಟರಲ್ಲಿ ಚಿಟ್ಟೆಯೊಂದು ಅವನ ಸುತ್ತ 
ಹಾರಾಡತೊಡಗಿತ್ತು. ಅವನ ದೃಷ್ಟಿಯೆಲ್ಲಾ ಅದರತ್ತ ನೆಟ್ಟಿತ್ತು. ಅದು Common Mormon 
ಹೆಣ್ಣು ಚಿಟೈಯಾಗಿತ್ತು. ಹಾರಿ ಹಾರಿ ಎಲ್ಲ ಸಸ್ಯಗಳ ಸುತ್ತ ಗಿರಕಿ ಹೊಡೆಯುತ್ತ ಕರಿಬೇವಿನ 
ಗಿಡದ ಸುತ್ತಲೇ ಹೆಚ್ಚು ಹಾರುತ್ತಿತ್ತು. 'ಅವ್ವಾ ನೋಡಿಲ್ಲಿ ಚಿಟ್ಟೆ ಕರಿಬೇವನ್ನು ತಿ೦ತಿರಬೇಕು! 
ಅಜ್ಜಿಗೆ ಹೇಳಿನಿ ತಾಳು, ಅವಳ ಕರಿಬೇವಿನ ಎಲೆಯನ್ನು ಚಿಟ್ನೆ ಒಯ್ಯುತ್ತಿದೆ ಎ೦ದು!' ಹೇಳುತ್ತಾ 
ಅಜ್ಜಿಯನ್ನು ಕರೆಯಲು ಒಳಗೋಡಿದ. ಅಜ್ಜಿಯು ಅದೇ ವೇಗದಿ೦ದ ಧಾವಿಸಿ ಬ೦ದು 'ಆ 
ಚಿಟ್ಟೆಯನ್ನು ಕರಿಬೇವಿನ ಗಿಡದ ಹತ್ತಿರ ಬಿಡಬೇಡ. ಅದರ ಮರಿಗಳು ನನ್ನ ಗಿಡವನ್ನು ತಿಂದು 
ಖಾಲಿ ಮಾಡುತ್ತವೆ' ಎ೦ದು ಹೇಳಿದಳು. ಈಗ ನನ್ನ ಮಗನಿಗೆ ಅದರ ಮರಿಗಳ ಬಗ್ಗೆ ಕುತೂಹಲ 
ಮೂಡಿತು. ಗಿಡವನ್ನೆಲ್ಲ ಅಲ್ಲಾಡಿಸಿ ನೋಡಿ ಮರಿಗಳಿಗಾಗಿ ಹುಡುಕತೊಡಗಿದ. ಅಜ್ಜಿಯು 
'ಅಯ್ಯೋ ಪುಟ್ಟ! ಬಹುಷಃ ಚಿಟ್ಟೆ ಈಗಷ್ಟೇ ಅ ಭಗವತಿ ಬಿ. ಎ೦. 
ಮೊಟ್ಟೆಗಳನ್ನಿಟ್ಟರಬಹುದು. ಸ್ವಲ್ಪ ದಿನಗಳ | 
ನಂತರ ಮರಿಗಳು ಹೊರ ಬರುತ್ತವೆ. ಎಲ್ಲಿ? ಮೊಟ್ಟೆ 
ಹುಡುಕು ನೋಡೋಣ!' ಎ೦ದಿದ್ದಕ್ಕೆ ನನ್ನ ಮಗ 
ಅದೇನು ತಿಳಿದುಕೊಂಡನೋ 'ನನ್ನೆತ್ತರದ 
ಗಿಡದಲ್ಲಿ ಅದು ಹೇಗೆ ಮೊಟ್ಟೆ ಇಡುತ್ತದೆ? Wo 4 
(ಬಹುಷಃ ಕೋಳಿ ಮೊಟ್ಟೆಯ ಗಾತ್ರವನ್ನು ಊಹಿಸಿಕೊ೦ಡಿರಬೇಕು!) ಕೊನೆಗೆ ನಾನು ಇವರ 


8 ಕಾನನ - ಆಗಸ್ಟ್‌ 2022 


ಮಧ್ಯೆ ಪ್ರವೇಶಿಸಿ ಕರಿಬೇವಿನ ಚಿಗುರೆಲೆಯ ಹಿಂಬದಿಯಲ್ಲಿ ಚಿಟ್ಟೆಯ ಒಂದು ಗಸಗಸೆ ಗಾತ್ರದ 
ತಿಳಿ ಹಳದಿ ಬಣ್ಣದ ಮೊಟ್ಟೆಯನ್ನು ತೋರಿಸಿದೆ. ನನ್ನ ಮಗ ಮತೊಂದು ನೂರು 
ಪ್ರಶ್ನೆಗಳನ್ನು ಕೇಳಿದ. ಅವನಿಗೆ ಎಲ್ಲಿಲ್ಲದ ಕುತೂಹಲ ಮೂಡಿತ್ತು. ದಿನಕ್ಕೆರಡು 
ಬಾರಿಯಾದರೂ ಗಿಡದ ವಿವಿಧ ಎಲೆಗಳ ಮೇಲೆ ಇದ್ದ ಮೊಟ್ಟೆಗಳನ್ನು ಪರೀಕ್ಷಿಸುತ್ತಿದ್ದ. 
ಐದಾರು ದಿನಗಳಾದ ಮೇಲೆ ಚಿಕ್ಕ ಲಾರ್ವಾಗಳು ಕಾಣಿಸತೊಡಗಿದವು. ಮೊಟ್ಟೆಯಿ೦ದ 
ಚಿಟ್ಟೆಯೇ ಹೊರಬರುವುದೆ೦ದು ಎಣಿಸಿದ್ದ ಪ್ರಣವನಿಗೆ ತುಸು ನಿರಾಸೆಯಾಯಿತು. ಅವನಿಗೆ 
ಚಿಟ್ಟೆಯ ಜೀವನ ಚಕ್ರವನ್ನು ಅರ್ಥ ಮಾಡಿಸುವ ಸಲುವಾಗಿ ಒಂದು ಕಾರ್ಡ್‌ ಬೋರ್ಡಿನ 
ಮೇಲೆ ಚಿಟ್ಟೆಯ ಚಿತ್ರ ತೆಗೆದು ಅವನಿಗೆ ಬಣ್ಣ ಹಚ್ಚಲು ಹೇಳಿ, ಎಲೆ, ಮೊಟ್ಟೆಯನ್ನು 
ಸೂಚಿಸಲು ಗಸಗಸೆ, ಅದರ ಪ್ಯೂಪಾ ಎಲ್ಲವನ್ನೂ ಸಿದ್ದ ಪಡಿಸಿ ವಿವರಿಸಿದರೆ, ಪ್ರಣವ 
'ಅಯ್ಯೋ! ಇಲ್ಲೇ ನಮ್ಮ ಕರಿಬೇವಿನ ಗಿಡದಲ್ಲಿ ಲಾರ್ವಗಳಿವೆಯಲ್ಲ! ಅದನ್ನೇ ನೋಡ್ತೀವಿ 
ಬಿಡು. ಚಿಟ್ಟೆ ಹೊರ ಬರುವ ತನಕ ನಾನು ಅಲ್ಲಾಡುವುದೇ ಇಲ್ಲ' ಎಂದು ಬಿಟ್ಟ. 'ಎಲಾ 
ಇವನ? ' ಎಂದು ಹಲ್ಲು ಕಚ್ಚಿ (ನನ್ನ 50 ನಿಮಿಷಗಳ ಪರಿಶ್ರಮವನ್ನು ಕಡೆಗಣಿಸಿದ್ದಕ್ಕಾಗಿ!) 
ನನ್ನ ಚಟುವಟಿಕೆಯನ್ನು ಎತ್ತಿಟ್ಟು ಅವನ ಹಿಂದೆ ಓಡಿದೆ. 


| 


a | 


9 ಕಾನನ - ಆಗಸ್ಟ್‌ 2022 


೨ ಅನುಷಮಾಕೆ. ಬಚನ ಡೌಗತ. , .. | ಒಂದು ದಿನದ ಬಕಾಸುರ 
ಲಾರ್ವಗಳು ಆಗಲೇ ಅರ್ಥ ಎಲೆಯನ್ನು 
ತಿಂದಿದ್ದವು. ಒಂದು ವಾರದಲ್ಲಿ ಐದಾರು 
ಲಾರ್ವಗಳು ಸೇರಿ ಗಿಡದ ಅರ್ಥದಷ್ಟು 
ಎಲೆಗಳನ್ನು ಕಬಳಿಸಿ ಬಿಟ್ಟೆದ್ದವು! ಇಷ್ಟು 
ದಿನಗಳ ತನಕ ಹಕ್ಕಿಯ ಮಲದಂತೆ 
ಕಾಣುತ್ತಿದ್ದ ಲಾರ್ವಗಳು (1st instar to 4th 
instar) ಈಗ ಹಸಿರು ಬಣ್ಣದ ಲಾರ್ವಾಗಳಾಗಿ 
(Sth instar caterpillar) ಮಾರ್ಪಾಡು 
ಹೊಂದಿ ಸಾಕಷ್ಟು ಬೆಳೆದಿದ್ದವು. ಪ್ರಣವನಿಗೆ 
ಬಂದ ಸಹಸ್ರ ಪ್ರಶ್ನೆಗಳಲ್ಲಿ ಇಷ್ಟು 
ಅಸಹ್ಯವಾದ ಕ೦ಬಳಿ ಹುಳುಗಳು ಅವು 
ಹೇಗೆ ಸುಂದರ ಚಿಟ್ನೆಗಳಾಗುತ್ತವೆ? ಎಂದು! 
ಕ೦ಬಳಿಹುಳುಗಳು ತುಂಬಾ ಬುದ್ದಿವಂತ 

ಹ | ಕೀಟಗಳು. ಹಕ್ಕಿಯ ಮಲದಂತೆ 
ಕಾಜ ಯಾವ ಬೇಟೆಗಾರ ಪಕ್ಷಿಗಳು ತಮ್ಮನ್ನು ತಿನ್ನುವುದಿಲ್ಲ ಎಂದು ಆ 
ಮಾರ್ಪಾಡು! ಉದ್ಯಾನವನದಲ್ಲಿ ಸಾಕಷ್ಟು ಪಕ್ಷಿಗಳಿದ್ದು ಅವುಗಳ ಮರಿಗಳ ಕೊನೆಗಾಣದ 
ಹಸಿವು ಇದ್ದರೂ ಕೂಡ ಈ ಕ೦ಬಳಿ ಹುಳುಗಳು ಚಿಗುರೆಲೆಯ ಮೇಲೆ ಕುಳಿತು ದಿನವಿಡೀ 
ತಿನ್ನುತ್ತಾ ಇದ್ದರೂ ಬದುಕಿ ಉಳಿದಿದ್ದವು. ಈಗ ಕೊಬ್ಬಿದ ಕಂಬಳಿ ಹುಳುಗಳು ತಮ್ಮ ಹಳೆಯ 
ಹಕ್ಕಿ ಮಲದ ರೂಪವನ್ನು ಕಳಚಿ ಬಿಟ್ಟೆದ್ದವು. ಹೀಗಾಗಿಯೇ ಕೆಲ ಬುಲ್‌ ಬುಲ್‌ ಹಾಗು 
ಮಡಿವಾಳ ಹಕ್ಕಿಗಳು ಬಂದು ಎಲೆಗಳ ಮೇಲಿದ್ದ ಕೆಲ ಲಾರ್ವಾಗಳನ್ನು ತಿಂದು ಬಿಟ್ಟಿದ್ದವು. 
ಇನ್ನುಳಿದ ಲಾರ್ವಗಳು ಪೂರ್ತಿ ಗಿಡದ ಎಲೆಗಳನ್ನು ತಿಂದು ಮುಗಿಸಿದ್ದರಿ೦ದ ಬೇರೆ 
ಗಿಡಗಳಿಗಾಗಿ ಅರಸಿ ಹೋದವು. ಬೆಳಗಾದೊಡನೆ ನನ್ನ ಮಗ ಚಿಟ್ಟೆಯ ಕ೦ಬಳಿ ಹುಳುಗಳಿಗಾಗಿ 
ಹಪಹಪಿಸತೊಡಗಿದರೆ ಅಜ್ಜಿಯು ತನ್ನ ಖಾಲಿಯಾದ ಕರಿಬೇವಿನ ಎಲೆಗಳಿಗಾಗಿ 
ಹಲುಬತೊಡಗಿದಳು. ಇವರ ಮಧ್ಯೆ ಮತ್ತೆ ಸುರಿಯತೊಡಗಿದ ಮಳೆ. ತು೦ಬಾ ಪ್ರಯತ್ನ 
ಪಟ್ಟು ಹುಡುಕಿದ ಮೇಲೆ ಎರಡು ಕ್ರಿಸಲಿಸ್‌ (೧೧/5819) ಸಿಕ್ಕವು. ಅವು ಅಲ್ಲಿ ಎಷ್ಟು ದಿನಗಳಿಂದ 
ಇವೆ ಎಂದು ಗೊತ್ತಿಲ್ಲದ ಕಾರಣ ಚಿಟ್ಟೆ ಯಾವಾಗ ಹೊರ ಬರುತದೆ ಎಂದು 
ಹೇಳಲಸಾಧ್ಯವಾಗಿತ್ತು. ದಿನವೂ ಪರೀಕ್ಷಿಸುವುದೊ೦ದೇ ನಮ್ಮ ಆಯ್ಕೆಯಾಗಿತ್ತು. 
ಮರುದಿನವೇ ಕ್ರಿಸಲಿಸ್‌ ಒಂದು ಕಡೆಯಿಂದ ತೆರೆದುಕೊಂಡಿತ್ತು. ಆದರೆ ಚಿಟ್ಟೆಯ ಸುಳಿವೇ 
ಇಲ್ಲ. ಪ್ರಣವ ಅಳತೊಡಗಿದ್ದ. ಜಿಟಿ ಜಿಟಿ ಮಳೆ ಶುರುವಾಗಿತ್ತು. ಕ್ರಿಸಲಿಸ್‌ ನಿಂದ ಹೊರಬಂದ 
ಚಿಟ್ನೆಗೆ ಕೂಡಲೇ ಹಾರುವಷ್ಟು ಸಾಮರ್ಥ್ಯವಿಲ್ಲದ್ದರಿ೦ದ ಇಲ್ಲೇ ಎಲ್ಲೋ ಇರಬಹುದೆಂದು 
ನಾನು ಹುಡುಕುತ್ತಿದ್ದೆ. ಅಷ್ಟರಲ್ಲೇ ಆ ಅವಿತಿದ್ದ ಹೊಸ ಚಿಟ್ಟೆಯ ರೆಕ್ಕೆಯ ಕಪ್ಪು ಬಣ್ಣದ ತುದಿ 
ಪಕ್ಕದ ಮೇ ಫ್ಲವರ್‌ ಗಿಡದ ಎಲೆಯ ಹಿಂಬದಿಯಲ್ಲಿ ಸ್ವಲ್ಪವೇ ಕಾಣಿಸಿತು. 'ಆಹ್‌! 


ಸಿಕ್ಕಿಬಿಟ್ಟೆತು ಎ೦ದು ಪ್ರಣವನಿಗೆ ತೋರಿಸಿದೆ. ಪ್ರಣವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. 
ಚಿಟ್ಟೆಯ ರೆಕ್ಕೆಗಳು ಸ್ತಬ್ಧವಾಗಿದ್ದು ಬರಲಿರುವ ತನ್ನ ಮುಂದಿನ ಜೀವನಕ್ಕೆ 
ಅಣಿಗೊಳ್ಳುತ್ತಿದ್ದವು. ಚಿಟ್ಟೆಯ ಸುಂದರವಾದ ಹೊಳೆಯುವ ಬಣ್ಣ ಪ್ರಣವನ ಹೊಳೆಯುವ 
ಕಣ್ಣುಗಳಲ್ಲಿ ಇನ್ನಷ್ಟು ಸು೦ದರವಾಗಿ ಕ೦ಡಿತು! 


೮ ಕಾರ್ತಿಕ್‌ ಸಾಲೆಹಿತ್ತಲ್‌ 


ಲೇಖನ: 
ಬೆ೦ಗಳೂರು ಜಿಲ್ಲೆ 


11 ಕಾನನ - ಆಗಸ್ಟ್‌ 2022 


© ನಾಗೇಶ್‌ ಓ. ಎಸ್‌. 


ಅರೆಮಾಠಿಯ ಅರುಭನಗತು -೦ಎ2 


ನಿತ್ಯವೂ ಹಸಿ ಹಸಿರನ್ನು ತನ್ನ ಮೈಯಿಂದ ಬಸಿದು ಕೊಡುವ ಪಶ್ಚಿಮ ಫಟೃ್ಬದ 
ತೇವಾಂಶ ಭರಿತ ಕಾಡುಗಳ ನಡುವೆ ಬೆಳೆದ ಹಿಮ - ಕಿತಳೆ ಕಡುಗೆಂಪು ಬಣ್ಣದ 
ಹೂವುಗಳಿಂದಾವೃತವಾದ ಅಶೋಕ ಮರದ ಬೇರುಗಳ ಮೈ ತೊಳೆದು ಬರುವ ಸಣ್ಣ 
ತೊರೆಯ ನೀರು ಈ ಅಂಗಾಲಿನೆದೆ ತಾಕುತ್ತಿದ್ದಂತೆಯೆ ಮೈ ಒಳಗೆ ಅಸಂಖ್ಯಾತ ಎಲೆಗಳು 
ತಿಳಿಗಾಳಿ ಸುಳಿಗೆ ಒಟ್ಟೆಗೆ ಕಂಪಿಸಿದಂತಹ ರೋಮಾಂಚನ ಒಂದು ಸ೦ಚಾರವಾಗುತ್ತದೆ! ಸರಿ 
ಸುಮಾರು ಮೂವತ್ತು ಮೂವತ್ತೈದು ಮೀಟರ್‌ ಎತ್ತರಕ್ಕೆ ಬೆಳೆವ ಬಿಳಿದೇವದಾರಿ ಮರಗಳು 
ಎರಡೂ ಕೈ ಚಾಚಿ ಬಾಚಿ ತಬ್ಬಿದರೂ ಆ ಒಂದುವರೆ ಮೀಟರ್‌ ನಷ್ಟು ಸುತ್ತಳತೆ ಹೊಂದಿದ 
ತಿರುಳು ಹಳದಿ ಮಿಶ್ರಿತ ಕಂದು ಬಣ್ಣದ ಕಾಂಡಗಳು ಕಾನ್‌ ಅರಣ್ಯ ವಲಯಗಳನ್ನು 
ಸಂಪೂರ್ಣವಾಗಿ ಆಳುತ್ತಿದೆ. ಈ ನಿತ್ಯ ಹಸಿರು ಕಾಡುಗಳನ್ನು ದಾಟಿ ಸುಮಾರು 250 ಸೆಂ.ಮೀ. 
ಗಳಿಗೂ ಅಧಿಕ ಮಳೆ ಸುರಿಸುವ ಬಿತ್ಯ ಹರಿದ್ವರ್ಣದ ಹಸಿ ಹಸಿರು ಕಾಡುಗಳ ಒಳಹೊಕ್ಕಷ್ಟು 
ಸೂರ್ಯನ ಕಿರಣಗಳು ಸಹ ನೆಲಕ್ಕೆ ತಾಕದಷ್ಟು ದುರ್ಗಮವಾಗಿ ಜಲೆಲಗೊಳ್ಳುತ್ತವೆ! 
ಹೆಬ್ಬಲಸು, ದೂಪ, ನ೦ದಿ, ಹೊನ್ನೆ, ತೇಗದ ಮರಗಳು ಎದುರುಗೊಳ್ಳುವಾಗ ಏಲಕ್ಕಿ, 
ಲವ೦ಗದ೦ತಹ ಔಷಧಿ ಸಸ್ಯಗಳ ಸಂಪತ್ತು ಸಹ ಜೊತೆಗೂಡುತ್ತವೆ. ಹೆಚ್ಚು ಮಳೆ ಬೀಳುವ 
ಕಾಡಾಗಿರುವುದರಿ೦ದ ವಿತ್ಯವೂ ಹಸಿರುತನ ಕಾಡಿನುಸಿರನಲಿ ಮೇಳೈಸುತ್ತಿರುತ್ತದೆ. 


ಹಸಿ ಕಾಡುಗಳ ಹಾದಿಯೂ ಸಹ 


A RS ಬಿಡಿ, ಅಸಲಿಗೆ ಹಾದಿಯೂ ಇರುವುದಿಲ್ಲ! 
| ನಾವು ಕಿತಿಡುವ ಹೆಜ್ಜೆಗಳ ಗುರುತು ಸಹ 


' ಮೂಡದಷ್ಟು ಕಾಡು ತನ್ನ 
ಒಣಗಿದೆಲೆಗಳನ್ನು ಉದುರಿಸಿಕೂ೦ಡು ತನ್ನ 
ಒಳಗುಟ್ಟನ್ನು ಆಂತರಿಕವಾಗಿ 


ಕಾಪಾಡಿಕೊಳ್ಳತ್ತದೆ! ಇಂಥವೇ ತರಗೆಲೆಗಳ 
ಟಾ ಒಟ್ಟು ಮಿಶ್ರಣದ ಗುಡ್ಡೆ ಹಾಕಿಕೊಂಡು 
ತನ್ನ ಮೈ ತಾನೆ ಸುತ್ತಿಕೊಳ್ಳುತ್ತಾ ನಲವತ್ತು ದಿನಕ್ಕೂ ಹೆಚ್ಚು ಊಟವಿಲ್ಲದೆ ಹೆಬ್ಬಾವುಗಳು 
ತನ್ನ ಮೊಟ್ಟೆಗಳಿಗೆ ಕಾವು ಕೊಟ್ಟಿ ಮರಿ ಮಾಡುತ್ತದೆ. ಹಾವುಗಳನ್ನು ಹಾವುಗಳೇ ನುಂಗುವ 
ಮತ್ತು ಹಾವಿನ ಮೊಟ್ಟೆಗಳನ್ನು ಹಸಿದ ಹಾವುಗಳೇ ಕಬಳಿಸುವ ಅಪರೂಪದ ಪ್ರಕೃತಿಯ 
ಹಸಿವಿನ ದೃಶ್ಯಗಳಿರುವ ಇ೦ಥಹ ಕಾಡುಗಳು ನಮ್ಮಲ್ಲಿ ಅಚ್ಚರಿಯ ಭಾವ ಮೂಡಿಸುತ್ತವೆ! 
ಹೆಜ್ಜೆ ಕಿತ್ತಿಟ್ಟಷ್ಟೂ ತರೆಗೆಲೆಗಳ ಮೈ ಮುರಿದ ಸದ್ದು ಗಾಳಿ ತರಂಗಗಳ ಒಳಹೊಕ್ಕು ಈ ಕಿವಿಗೆ 
ತಾಕಿ ಅನಂತ ಮೌನದ ಗುಟ್ಟೊ೦ದನ್ನು ಸೀಳುತ್ತದೆ! 


ಎಂಟುನೂರು ಮೀಟರ್‌ ಎತ್ತರದ ಈ ಪಶ್ಚಿಮ ಫಟ್ಮದ ಕಾಡುಗಳು ತನ್ನ ಒಡಲೊಳಗೆ 
ಬೆಳೆಸಿಕೊಂಡ ಧುಮಾ ಮರಗಳು, ತನ್ನ ತಪ್ಪಲಿಗೆ ತಗಲುವ ಜಡಿಮಳೆಯ ಹನಿಯನ್ನೆಲ್ಲಾ 
ಬಸಿದು ತಾ ತೊಟ್ಟೆಕ್ಕುವಾಗ ತನ್ನದೇ ಕಾ೦ಡದವರೆಗೆ ವಿಸರ್ಗ ಸ್ಥಾನ ಒಂದನ್ನು ನಿತ್ಯವೂ 
ಮಾಡುತ್ತಾ ತನ್ನ ಬೇರಿನ ಮೇಲ್ಭಾಗದ ಕಾಂಡದಿಂದ ಮೇಲಕ್ಕೆ ಪಾಚಿಗಟ್ಟಿಸಿಕೊ೦ಡಿರುತ್ತದೆ. 
ಇಂಥಹ ಅರೆ ಹಸಿ ಹಸಿರನ್ನು ಮುಟ್ಟೆ ಸುಖಿಸುವುದೇ ಒಂದು ತರ ಮಜವಾ?ರುತ್ತದೆ. 
ಮೃದುವಲ್ಲದ ಅರೆಮೃದು (ಒರಟು ಮೈ) ಹಾಗೂ ತೊಗಟೆ ಸವರಿದನುಭವವಾಗುತ್ತದೆ! 
ಮುರಿದು ಬಿದ್ದ ಗಿಡಗಳ ಕಾ೦ಡದ ಮೈ ತೊಳೆದು ಹರಿವ ತೊರೆಯ ವೀರಿನ ಜುಳು ಜುಳು ಸದ್ದು 
ಒಂದರೆಕ್ಷಣ ನಮ್ಮನ್ನು ನಿಲ್ಲಿಸಿ ರರ್ಮಾಕ 
ಮಾತಾಡಿಸಿದಂತೆ ಭಾಸವಾಗುತ್ತದೆ. ಅದಮ್ಯ 
ಸಮಾಧಾನದಿಂದ ಅರಳುವ ಶಿಲೀಂಧ್ರಗಳು 
ತಮ್ಮ ಸಣ್ಣ ಗಾತ್ರ ವಿನ್ಯಾಸಗಳ ಕಾರಣದಿಂದ 
ವಿರ್ಜೀವ ವಸ್ತುಗಳ ಮೇಲೆ ಮತ್ತು ಸಸ್ಯಗಳ 
ಮೇಲೆ ಬೇರೆ ಬೇರೆ ಬಣ್ಣಗಳಲ್ಲಿ ಬೆಳೆದು ತಮ್ಮ 
ರಹಸ್ಯವಾದ ಜೀವನ ಶೈಲಿಗಳ ಕೌತುಕದ 
ಗುಟ್ಟೊ೦ದನ್ನು ಬಿಟ್ಟುಕೊಡುತವೆ. ಇಷ್ಟು 
ಅಖಂಡ ಅರಣ್ಯ ಸ೦ಪತ್ತಿನಡಿಯಲ್ಲಿ ಜೌಗು 
ಕಾಣುವುದೇ ವಿರಳ! 


ನಡೆದಷ್ಟು ಹುರುಪು ಹೆಚ್ಚುಗೊಳ್ಳುವ ಮತ್ತು 
ನಡೆಯಲೇಬೇಕಾದ ತುರ್ತು ಸಂದರ್ಭ ಒಂದನ್ನು 
ಸೃಷ್ಟಿಸಿಕೂಡುವ ದುರ್ಗಮ ಮತ್ತು ಭಯಂಕರ 
ಸೌಂದರ್ಯ ಹೊತ್ತ ಈ ಪಶ್ಚಿಮ ಘಟ್ಟಿದ ತಪ್ಪಲು 
ಸಾಲುಗಳು ಅರಳಿಸುವ ಹೂವುಗಳು ಹುಬ್ಬೇರಿಸಿ 
ನೋಡುವಂತೆ ತೆರೆದುಕೊಳ್ಳುತ್ತವೆ. ಸಾವಿರ ಸಾವಿರ 
೬... ೫1 ಪ್ರಭೇದಗಳನ್ನು ತನ್ನ ಒಡಲೊಳ?ರಿಸಿಕೂ೦ಡು 
Ky ೫೬ ಪೋಷಿಸುತ್ತದೆ. ಲಕ್ಲಾಂತರ ಜೀವ ಸಂಪತ್ತಿಗೆ ಉಸಿರು 
೫೫ ಎರೆದು ಕೊಟ್ಟಿದೆ. ಕೋಟ್ಯಾಂತರ ಎಲೆಗಳು ನಿತ್ಯವೂ 
| ಟಿಸಿಲೊಡೆಯಲು ಪ್ರೇರೇಪಿಸುತ್ತದೆ! ಇವೆಲ್ಲಾ ಅತಿ 
ಸೂಕ್ಷ್ಮ. ಸಮಾಧಾನದಿಂದ ನಡೆಯುವ ಜೈವಿಕ 
೫4 ಕ್ರಿಯೆಗಳು. ಇಂತದೇ ಸೂಕ್ಷ್ಮತೆ, ಇಂತದೇ ತಾಳ್ಮೆ - 
' ಸಮಾಧಾನ ಬದುಕಿನಲ್ಲಿ ರೂಢಿಸಿಕೊಳ್ಳಬೇಕು. ಪ್ರಕೃತಿ 
ನರಳಿ ಅರಳುವುದು ಎಷ್ಟು ಚೆಂದವಾಗಿ ನಮಗೆ ಕಾಣುತ್ತದೆಯೊ ವಾಸ್ತವದಲ್ಲಿ ಬದುಕು ಸಹ 
ಅಷ್ಟೇ ಸಾಮ್ಯತೆಗೊಳಪಟ್ಟೆದ್ದು, ಅದನ್ನು ನಾವು ಆಂತರಿಕವಾಗಿ ಅವಲೋಕಿಸಬೇಕಿದೆ. 
ಅಲೆದಷ್ಟು ಹೊಸ ವಿಚಾರಗಳು ಹೊಳೆಯುತ್ತವೆ. ನೇಸರನ ಬಿಸಿಲುಕೋಲಿನ ಬಿಸಿ ತಾಕದ 
ಶೀತಲ ಒಳಗುಟ್ಟು ತೆರೆದುಕೊಳ್ಳುತ್ತದೆ. ವಿಸ್ತಾರಗೊಳ್ಳುವುದೆ೦ದರೆ ಅರಿಯುತ್ತ ಸಾಗುವುದೇ 
ಆಗಿದೆ. ಅರಿತಷ್ಟು ಲೌಕಿಕತೆ ತಾನೆ ಕಳಚಿಕೂಳ್ಳುತ್ತದೆ. ಪ್ರಕೃತಿಯ ಮೂಲ ಸಳೆತ ಒಳಗೊಳಗೆ 
ಜಾಗೃತಗೊಳ್ಳುತ್ತದೆ. ಅನಂತ ಸುಖದ ಜಗತ್ತು ಬರಮಾಡಿಕೂೊಳ್ಳುವಾಗ ವಿರ೦ಂತರ ಅಲೆದಾಟಿದ 
ದಣಿವಿಗೆ ಹೊಸ ಉತ್ಸಾಹ ಸ೦ಕಲನಗೊಳ್ಳುತ್ತದೆ. ಮತ್ತಷ್ಟು ತೆರೆದುಕೊಳ್ಳಬೇಕೆನಿಸುವುದೇ 
ಇಂತಹ ಸುಖ ಸುರಿದು ಬರುವಾಗ! 


© ನಾಗೇಶ್‌ ಓ. ಎಸ್‌. 


© ನಾಗೇಶ್‌ ಓ. ಎಸ್‌. 


ಶಾ 


ಲೇಖನ: ಮೌನೇಶ ಕನಸುಗಾರ 
ಕಲ್ಬುರ್ಗಿ ಜಿಲ್ಲೆ 


| 14 ಕಾನನ - ಆಗಸ್ಟ್‌ 2022 


ನೆ ಕೊ೦ಸಿಅ ಕ್‌ | | ವಿವಿ ಅಂಕಣ 


ಇಷ್ಟು ಹೊತ್ತು ನೀರವ ಮೌನದ ಮೃದು ಅಲೆಗಳಲ್ಲಿ ಈಜಿ ತೇಲುತ್ತಿದ್ದ ನನ್ನ ನಿದ್ರಾ 
ಲೋಕಕ್ಕೆ ಆ ಶಬ್ದ ನುಸುಳಿ ಬ೦ದು ಒ೦ದು ಸಣ್ಣ ಸುನಾಮಿಯನ್ನೇ ಎಬ್ಬಿಸಿತ್ತು. ಕಣ್ಣು ಬಿಟ್ಟು 
ನೋಡುವ ಮುಂಚೆಯೇ ಕಿವಿಗಳಿಗೆ ಯಾರೋ ಕಿರುಚುವ ಶಬ್ದ ರವಾನೆಯಾಗಿಬಿಟ್ಟೆತ್ತು. 
ಭಯ, ಕೋಪ, ವೇದನೆಯ ಜೊತೆಗೆ ಯಾವುದೋ ತೂಕದ ವಸ್ತುವನ್ನು ನಾನೆ ಎತ್ತಿದ ಹಾಗೆ 
ನನ್ನ ದೇಹವನ್ನು ಮಲಗಿದ ಭಂಗಿಯಿಂದ ವಿಧಾನಕ್ಕೆ ಮೇಲೆತ್ತಿದೆ. ಕಣ್ಣು ಬಿಟ್ಟು ನೋಡಿದರೆ 
ಕತ್ತಲು, ನಿದ್ದೆಯ ಮಂಪರು. ಕಣ್ಣು ತನ್ನ ಸುತ್ತಲಿನ ಬೆಳಕಿಗೆ ಹೊಂದಿಕೊಳ್ಳಲು ಸ್ವಲ್ಪ 
ಸಮಯ ಬೇಕಾಯ್ತು. ಕಾರಿನಲ್ಲಿರುವವರ ನೋಟದ ದಿಕ್ಕು ನನ್ನ ಕಡೆಗೇ ತಿರುಗಿತ್ತು. ಸ್ವಲ್ಪ 
ಆಶ್ಚರ್ಯವಾಯಿತು. ಓಹ್‌ ಮನೆಗೆ ಹೋಗುವ ದಾರಿಯಾದ ಕಾಡಿನಲ್ಲಿ ಚಲಿಸುತ್ತಿದ್ದರಿ೦ದ 
ಯಾವುದೋ ಪ್ರಾಣಿಯನ್ನು ಕಂಡಿರಬೇಕು ಎಂದುಕೊಂಡೆ. ಆದರೆ ಅವರ ಮಾತಿನ ವೈಖರಿ 
ಹಾಗೂ ಭಯದಿಂದ ಕೂಡಿದ್ದ ಶಬ್ದ ತರಂಗಗಳನ್ನು ಗಮನಿಸಿ, ನಾನೂ ಆ ದಿಕ್ಕಿಗೆ ತಿರುಗಿದೆ. 
ಕಾರಿನ ಡಿಕ್ಕಿಯಲ್ಲಿ ಕುಳಿತಿದ್ದರಿಂದ ನನ್ನ ಮುಖವನ್ನು ಕೇವಲ ೨90 ಡಿಗ್ರೀ ತಿರುಗಿಸಬೇಕಿತ್ತು 
ಅಷ್ಟೇ. ಮಹಾ ಎಂದರೆ ಏನಿರಬಹುದು ಜಿ೦ಕೆಯೋ, ಸಾರ೦ಂಗವೋ ಇಲ್ಲಾ ಕಾಟಿಯೇ 
ಇರಬಹುದು ಎಂದು ತಿಳಿದು ಕುತೂಹಲದಿಂದ ತಿರುಗಿದೆ. ಬಾಳೆ ಎಲೆಯಂ೦ಥಾ ಎರೆಡು 
ಆಕೃತಿಗಳು ಅಲುಗಾಡುತ್ತಿದ್ದವು. ಏನೆಂದುಕೊಂಡಿರಿ... ಆನೆಯ ಕಿವಿಗಳು ಕಣ್ರೀ... ಕೆಲವೇ 
ಗಜಗಳ ಅಂತರದಲ್ಲಿ ಗಜರಾಜ. ನನ್ನೆಲ್ಲಾ ಮಂಪರು ಕ್ಷಣಾರ್ಧದಲ್ಲಿ ಮಾಯವಾಗಿ ವಿದ್ರೆಯೇ 
ವಿದ್ರಾಲೋಕಕ್ಕೆ ಹಿ೦ತಿರುಗಿತ್ತು. ಏಕೆಂದರೆ ಹುಟ್ಟೆದಾಗಿನಿ೦ದ (ಸುಮಾರು 15 ವರ್ಷಗಳು) 
ಅದೇ ದಾರಿಯಲ್ಲಿ ಓಡಾಡುತ್ತಿದ್ದರೂ ಆನೆಯನ್ನು ಅಷ್ಟು ಹತ್ತಿರದಿ೦ದ ನೋಡಿದ್ದು ಅದೇ 


15 ಕಾನನ - ಆಗಸ್ಟ್‌ 2022 


ಮೊದಲು. ಟಾ ಟಾ ಸುಮೋವಿನ ಕೆಂಪು ಬ್ರೇಕ್‌ ಬೆಳಕಿನಲ್ಲಿ ಅದು, ಕೋಪಗೊಂಡ 
ಮದವೇರಿದ ಆನೆಯಂತೆ ಕಂಡರೂ ಅದು ನಿ೦ತ ಜಾಗದಿಂದ ಕದಲಲಿಲ್ಲ. ಆದ್ದರಿಂದ ಇದೂ 
ನಮ್ಮ ಹಾಗೆ ಸಾಧು, ಸ್ನೇಹ ಜೀವಿ ಎಂದುಕೊಂಡಿದ್ದೆವು. ಜೊತೆಗೆ ನಮ್ಮ ಕಾರು ಇನ್ನೂ 
ಚಾಲನೆಯಲ್ಲಿದ್ದು, ಒ೦ದು ವೇಳೆ ಆನೆ ಬಂದರೂ ಸಹ ಚಾಲಕರ ಸೀಟ್‌ ನಲ್ಲಿದ್ದ ನಮ್ಮ ಬಾಸ್‌ 
ಮುಂದೆ ಹೋಗಿ ನಮ್ಮನ್ನು ಕಾಪಾಡಿಕೊಳ್ಳುವ ಭಂಗಿಯಲ್ಲೇ ಇದ್ದರು. ಆದ್ದರಿ೦ದ ಆನೆ ದಾಳಿ 
ಮಾಡಿದರೂ ಸಹ ತಪ್ಪಿಸಿಕೊಳ್ಳಬಹುದು ಎಂಬ ಸಣ್ಣ ಧೈರ್ಯವೂ ಎಲ್ಲೋ 
ಮೂಲೆಯಲ್ಲಿತ್ತು. ಆದರೆ ಅಂದುಕೊಂಡದ್ದು ಒಂದು, ಆದದ್ದು ಇನ್ನೊಂದು. ಇದ್ದಕ್ಕಿದ್ದಂತೆ 
ಗೀಳಿಟ್ಟು ಒ೦ದು ಹೆಜ್ಜೆ ಮು೦ದೆ ಇಟ್ಟಿತು. ನಮ್ಮ ದುರಾದೃಷ್ಟವಶಾತ್‌, ಮು೦ದೆ ಮೂವ್‌ 
ಮಾಡಲು ಹೊರಟಾಗ ಕಾರು ಕೂಡ ಆಫ್‌ ಆಯ್ತು. ಆ ದೇವರಿಗೆ ಅಲ್ಲೆಲ್ಲೋ ಮೂಲೆಯಲ್ಲಿದ್ದ 
ಆ ಧೈರ್ಯದ ತುಣುಕೂ ಕಂಡುಬಿಟ್ಟಿತೆನಿಸುತ್ತದೆ, ಮುಗಿಯಿತು ಅಲ್ಲಿಗೆ ನಮ್ಮ ಸಾಧು- 
ಸ್ನೇಹತಾ ಭಾವ, ಬದುಕಿದರೆ ಸಾಕು ಬಡಜೀವ ಎನ್ನುವಷ್ಟು ಭಯವಾಗಿತ್ತು. ಗುದ್ದಿದರೆ ನಾನು 
ಮತ್ತು ನನ್ನ ಸ್ನೇಹಿತನೇ ಮೊದಲ ಜೋಡಿ ಕಾಯಿಗಳು ಅದಕ್ಕೆ ಹೊಡೆಯಲು ಸಿಗುತ್ತಿದ್ದುದು. 
ಸರಿ ಬಿಡು ನಮ್ಮ ಹಣೆಬರಹ ಎಂದುಕೊಂಡು ಕೂತಾಯಿತು. ಆದರೆ ನಮ್ಮ ಪುಣ್ಯಕ್ಕೆ ಆನೆ 
ಇನ್ನೊಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ. ನಮ್ಮನ್ನು ದುರುಗುಟ್ಟುತ್ತಾ ನೋಡುತ್ತಿತ್ತು. ಆ 
ಕೆಲವು ಕ್ಷಣಗಳ ಅಂತರದಲ್ಲಿ ಕಾರನ್ನು ಆನ್‌ ಮಾಡಲಾಗಿ, ಸ್ವಲ್ಪ ಸಮಯದ ನಂತರ ನಾವೂ 
ಸಹ ಸುರಕ್ಷಿತವಾಗಿ ಮನೆ ಸೇರಿದೆವು. ದಾರಿಯಲ್ಲಿ ನಡೆದ ಚರ್ಚೆಯಲ್ಲಿ ತಿಳಿದು ಬಂದದ್ದು 
ಇದು. ಆನೆಯು ತನ್ನ ಕಾಲುಗಳ ಸ೦ದಿಯಲ್ಲಿದ್ದ ತನ್ನ ಮರಿಯ ರಕ್ಷಣೆಗಾಗಿ ನಮ್ಮನ್ನು ಕೇವಲ 
ಅಲ್ಲಿಂದ ಓಡಿಸಲು ಮಾಡಿದ ಪ್ರಾಮಾಣಿಕ ಮಾತೃ ಪ್ರಯತ್ನವಿದು ಎಂದು. ಹೀಗೆ ಆನೆಯನ್ನು 
ಎದುರಾಗಿ ನೋಡಿದ ಘಟನೆಗಳು ಕೆಲವಿದ್ದರೆ, ಆನೆಗಳು ಸುತ್ತಮುತಲಿದ್ದಾವೆ ಎಂದು 
ಅವುಗಳು ತಮ್ಮ ಬಲ ಪ್ರಯೋಗಿಸಿ ಮರಗಳನ್ನು ಮುರಿಯುವ ಶಬ್ದವನ್ನು ಆಲಿಸಿ 
ಕಂಡುಹಿಡಿದದ್ದೇ ಹೆಚ್ಚು. 


'ಆನೆ ನಡೆದದ್ದೇ ದಾರಿ' ಎನ್ನುವುದುಂಟು. ಇದನ್ನು ಯಾರೋ ಸುಮ್ಮನೆ ಹೇಳಲಿಲ್ಲ. 
ನಿಜವಾಗಿಯೂ ಕಾಡಿನಲ್ಲಿ ಆನೆ ಏನಾದರು ಪೊದೆಗಳ ಮಧ್ಯದಲ್ಲಿ ಮರಗಳ ಸಂದಿಯಲ್ಲಿ 
ನಡೆದರೆ ಅಲ್ಲಿ ನಾವು ಓಡಾಡುವಷ್ಟು ದಾರಿಯೇ ಆಗುತ್ತದೆ. ಈಗಲೂ ಸಹ ಅರಣ್ಯ ಇಲಾಖೆ 
ಮತ್ತು ಕಾಡಿನಲ್ಲಿ ಕೆಲಸ ಮಾಡುವ ಎಷ್ಟೋ ವನ ರಕ್ಷಕರು ಅವುಗಳು ನಡೆದ ದಾರಿಯನ್ನೇ 
ಬಳಸುತ್ತಾರೆ. ಆ ದೈತ್ಯಕಾಯನ ಬಲ ಅಷ್ಟು. ಸಾಮಾನ್ಯವಾಗಿ ಆನೆಯ ದೇಹದಾರ್ಡ್ಯವನ್ನು 
ಗಮನಿಸಿದರೆ, ಇದು ಬಲಿಷ್ಠ ಪ್ರಾಣಿ ಎನ್ನುವುದು ಅರಿವಾಗುತ್ತದೆ. ಆದರೆ, ನಾವು ಊಹಿಸಲು 
ಆಗದಷ್ಟು ಬಲವನ್ನು ಆನೆಯ ಒಂದು ಭಾಗವಾದ ಸೊ೦ಡಿಲೂ ಹೊಂದಿದೆ ಎಂದರೆ 
ನಂಬಬೇಕು ನೀವು. ಆದರೆ ಇಲ್ಲಿ ಸೊಂಡಿಲಿನ ಬಲವನ್ನು ನಾವು ತೂಕದ ವಸ್ತುವನ್ನು 
ಎತ್ತುವುದರಿ೦ದ ಅಳೆಯುತ್ತಿಲ್ಲ. ಬದಲಿಗೆ ನೀರು-ಗಾಳಿಯನ್ನು ಒಳಗೆ ಎಳೆದುಕೊಳ್ಳುವ 
ವೇಗದ ಆಧಾರದ ಮೇಲೆ ಅಳೆಯುತ್ತಿದ್ದೇವೆ ಎನ್ನುತ್ತಿದ್ದಾರೆ ಈ ಸಂಶೋಧನಾ ತ೦ಡ. 


ಕಲಸ ಮುಗಿಸಿ ಬಂದು ಅಮ್ಮವಿಗೆ 
ಒಂದು ಲೋಟಿ ಕಾಫಿ ಹೇಳಿ ಕುರ್ಚಿಯಲ್ಲಿ 
ಕುಳಿತು, ಆ ಕಾಫಿಯನ್ನು ಸವಿಯುವಾಗ 
ನಾವು ಹೇಗೆ ಆ ದ್ರವವನ್ನು ನಮ್ಮ 
ಬಾಯಿಯ ಒಳಕ್ಕೆ ಎಳೆದುಕೊಳ್ಳುತೇವೆ? 
ಎಷ್ಟು ವೇಗದಲ್ಲಿ ಎಳೆದುಕೊಳ್ಳುತ್ತೇವೆ? 
ಎಂಬುದನ್ನು ನಾವು ಗಮನಿಸಿರುವುದಿಲ್ಲ. 
ಹಾಗೆಯೇ ಮೂಗಿನ ಮುಂದುವರೆದ 
ಭಾಗವಾಗಿರುವ ಆನೆಯ ಸೂಂಡಿಲನ್ನು 

ತ = ಆನೆ ಹೇಗೆ ಬಳಸುತ್ತದೆ? ಅದರೊಳಗೆ 
ಗಾಳಿ ಅಥವಾ ದ್ರವ ಎಷ್ಟು ವೇಗದಲ್ಲಿ ಚಲಿಸುತ್ತದೆ? ಎಂಬುದನ್ನು ತಿಳಿದರೆ 
ಅಚ್ಚರಿಯಾಗುವುದರಲ್ಲಿ ಸಂದೇಹವಿಲ್ಲ. ಇದನ್ನು ತಿಳಿದುಕೊಳ್ಳಲು ಆ೦ಡ್ರೂ ಮತ್ತು ತಂಡ 
ಆನೆಯ ಮುಂದೆ ದೊಡ್ಡ ವೀರಿನ ಪಾತ್ರೆಯನ್ನು ಇಟ್ಟು, ಆನೆ ವೀರು ಕುಡಿಯುವ 
ಸಂದರ್ಭದಲ್ಲಿ ಆನೆಯ ಸೊಂಡಿಲನ್ನು ಶ್ರವಣಾತೀತ ಶಬ್ದ ಚಿತ್ರಣದಿ೦ದ (ultrasonic sound 
imaging) ಗಮನಿಸಿದರು. ಅಲ್ಲಿ ಅವರಿಗೆ ಅಚ್ಚರಿ ಮು೦ಬಾಗಿಲಲ್ಲೇ ಕಾದಿತ್ತು. ಏಕೆ೦ದರೆ ಆನೆ 
ನಮ್ಮ ನಿಮ್ಮ ಹಾಗೆ ನೀರನ್ನು ಹೀರಿಕೊಳ್ಳಲಿಲ್ಲ. ಆನೆ ಸೊಂಡಿಲಿನಲ್ಲಿ ನೀರನ್ನು ಹೀರುವಾಗ 
ಅನೆಯ ಸೊಂಡಿಲಿನ ಒಳಭಾಗದ ಜಾಗ ಹೆಚ್ಚಾಯಿತು. 5 ಲೀ ಹಿಡಿಸುವಷ್ಟು ಇದ್ದ ಜಾಗ 
ಮೊದಲಿಗಿಂತ 60% ಹೆಚ್ಚಾಯಿತಂತೆ. ಅಂದರೆ ಸುಮಾರು 8 ಲೀ ನೀರು ಹಿಡಿಸುವಷ್ಟು ಜಾಗ. 
ಇದರಿ೦ದಾಗಿ ಆನೆ ನೀರನ್ನು ವೇಗವಾಗಿ ಎಳೆದುಕೊಳ್ಳುತ್ತಿತ್ತು. ಹೆಚ್ಚು-ಕಡಿಮೆ 4 ಲೀ ಪ್ರತೀ 
ಸೆಕೆಂಡಿನ ವೇಗದಲ್ಲಿ ಹೀರಿಕೊಳ್ಳುತ್ತಿತ್ತು. ಅಂದರೆ ಈಗಿನ ಸ್ನಾನ ಗೃಹದಲ್ಲಿ ಮೇಲಿಂದ 
ಮಳೆಯ ಹಾಗೆ ನೀರು ಬೀಳುವ ಜರಡಿಯಂ೦ತಹ, 24 ಜರಡಿಗಳಲ್ಲಿ ಒಂದೇ ಬಾರಿಗೆ ನೀರು 
ಬೀಳುವ ರಭಸದಷ್ಟು ಇರುತ್ತದೆ ಎಂದು ಅಂದಾಜಿಸಬಹುದು. 


| STOCK GETTY IMAGES PLUS 


ಇದು ಒಂದಾದರೆ, ಆನೆಗೆ ತಿನ್ನುವ ವಸ್ತು ಕೂಟ್ಟಾಗ 
`ನಾವು ಗಮನಿಸಿರುವ ಹಾಗೆ, ಸೊಂಡಿಲಿನ ತುದಿಯಿಂದ 
' ಹಿಡಿದುಕೊಂಡು ಬಾಯಿಗೆ ಇಟ್ಟುಕೊಳ್ಳುತ್ತದೆ ಅಲ್ಲವೇ... 
ಹಾಗೆಯೇ ನಮ್ಮ ಊಹೆಯಂತೆಯೇ ಸಂಶೋಧನೆಯಲ್ಲಿ 
ಆನೆಗೆ ನೀಡಿದ ಒಂದೆರೆಡು ಬೀಟ್‌ ರೂಟ್‌ ನಂಥಹ 
ಗಡ್ಡೆಗಳನ್ನು ಆನೆ ಅದೇ ರೀತಿಯಲ್ಲಿ ತೆಗೆದುಕೊಂಡಿತು. 
ಮುಂಚಿನ ಹಾಗೆ ಆನೆ ಸೊಂಡಿಲಿನ ಒಳಗಿನ ಜಾಗವೇನು 
. ಬದಲಾಗಲಿಲ್ಲ. ಆದರೆ, ಅದೇ ಗೆಡ್ಡೆಗಳನ್ನು ಹೆಚ್ಚಿನ 
' ಸಂಖ್ಯೆಯಲ್ಲಿ ಕೊಟ್ಕಾಗ ಅವು ತೆಗೆದುಕೊಂಡ ಬಗೆ ತಿಳಿದು 
| ನನಗೂ ಅಚ್ಚರಿಯಾಯ್ತು. ಹೌದು, ಹೆಚ್ಚಿನ 
ಸಂಖ್ಯೆಯಲ್ಲಿದ್ದ ಗೆಡ್ಡೆಗಳನ್ನು ತೆಗೆದುಕೊಳ್ಳಲು ಅವು 
' ಸೊಂಡಿಲಿನೊಳಗೆ ಗಾಳಿಯನ್ನು ವೇಗವಾಗಿ 
| ಎಳೆದುಕೊಳ್ಳುತ್ತಾ ನಿರ್ವಾತವನ್ನು ಸೃಷ್ಟಿಸಿದವು. ಆ 
ನ ಗೆಡ್ಡೆಗಳು ಗಾಳಿಯಲ್ಲಿ ಮೇಲಕ್ಕೆ ಎದ್ದವು, ಅದನ್ನು ಸೊಂಡಿಲಿನಲ್ಲಿ ಹಿಡಿದು 
ಸ್ವಾಹಾ ಮಾಡಿದವಂತೆ. ಅವುಗಳು ಸೊಂಡಿಲಿನಲ್ಲಿ ಗಾಳಿಯನ್ನು ಎಳೆದ ರಭಸವನ್ನು ನೀರು 
ಎಳೆದ ರಭಸದ ಸಹಾಯದಿಂದ ಲೆಕ್ಕ ಹಾಕಿದರು. ಸೊಂಡಿಲಿನಲ್ಲಿ ಗಾಳಿಯ ವೇಗ ಎಷ್ಟಿತ್ತು 
ಗೊತ್ತೇನು..? ಬರೋಬ್ಬರಿ 150 ಮೀಟರ್‌ ಪ್ರತೀ ಸೆಕೆಂಡಿನ ವೇಗದಲ್ಲಿ! ಅಂದರೆ ಸುಮಾರು 540 
ಕ. ಮೀ. ಪ್ರತೀ ಘಂಟೆಯ ವೇಗ! ಮಾನವ ತಯಾರಿಸಿರುವ ಪ್ರಪ೦ಚದ ಅತ್ಯಂತ ವೇಗದಲ್ಲಿ 
ಚಲಿಸುವ ಕಾರಿನ ವೇಗ (435 ಕಿ. ಮೀ. ಪ್ರತೀ ಘಂಟೆಯ ವೇಗ) ಕ್ಕಿ೦ತಲೂ ಹೆಚ್ಚು. ನಾವು 
ಸೀನುವಾಗ ನಮ್ಮ ನಾಸಿಕದಿ೦ದ ಗಾಳಿ ಹೊರಡುವ ವೇಗಕ್ಕಿ೦ತ 30 ಪಟ್ಟು ಹೆಚ್ಚು ವೇಗದಲ್ಲಿ. 
ಆನೆಯ  ಸೊಂಡಿಲೊಳಗಿನ ಇಂತಹ ವಿದ್ಯಮಾನವನ್ನು ಕಂಡುಹಿಡಿದ ನಮ್ಮ 
ಖಿಜ್ನ್ಡಾವಿ/ಇ೦ಜಿವಿಯರುಗಳ ತಂಡ ಅದನ್ನು ನಮ್ಮ ದಿನವಿತ್ಯದ ಬಳಕೆಗೆ ಹೇಗೆ 
ಬಳಸಿಕೊಳ್ಳಬಹುದೆ೦ಬ ಹುಡುಕಾಟದಲ್ಲಿದ್ದಾರೆ. 


ನಾಗರ ಹಾವು ನುಸುಳಿದಂತೆ, ಬಳ್ಳಿ ಬಳುಕುವಂತೆ ನುಲಿಯುವ ಆನೆಯ ಸೊಂಡಿಲಿನ 
ನಳಿಕೆಯಲ್ಲೇ ಅಡಗಿರುವ ಇಂತಹ ಅಚ್ಚರಿಯ ಸಂಗತಿಗಳನ್ನು ನಾವು ತಿಳಿಯಲು ಇಷ್ಟು 
ಸಾವಿರ ವರ್ಷಗಳು ಬೇಕಾಯಿತು. ಹಾಗಾದರೆ ಇ೦ತಹ ವಿಸ್ಮಯ ಜಗತ್ತನ್ನೇ ಕೋಟ್ಯಾ೦ತರ 
ವರ್ಷಗಳಿಂದ ಹೊತ್ತು ನಿಂತಿರುವ ಭೂಮಿಯ ನಿಗೂಢತೆಯನ್ನು ಅರಿತವರಾರು? 


ಮೂಲ ಲೇಖನ: ScienceNewsforStudents 
ವೀಡಿಯೋ ವೀಕ್ಷಿಸಲು ಇದನ್ನು ಸ್ಕ್ಯಾನಿಸಿ, 


ಘ್‌ ಲೇಖನ: ಜೈಕುಮಾರ್‌ ಆರ್‌. 


8 ಡಬ್ಲ್ಯೂ. ಸಿ. ಜಿ. ಬೆ೦ಗಳೂರು ಜಿಲ್ಲೆ 


ಜಗದ ಉಸಿರು 


ಕಾಡಿನಿ೦ದ ನಾಡಿಗೆಲ್ಲ 
ಬರದು ಬರದ ಛಾಯೆ 
ಕಾಡಿನಲ್ಲಿ ಜಗವು ಹಲವು 
ಕ೦ಡು ಕಾಣದಿಹ ಮಾಯೆ... 


ಹಣ್ಣು ಕಾಯಿ ಹೂ ಗಿಡಗಳು 
ಮರಗಳೆನಿತು ಪೇಳಲಿ 

ಜಿಂಕೆ ಮೂಲ ಸರೀಸೃಪಗಳು 
ವನ್ಯ ಮೃಗಗಳ ಗೂಡಲಿ... 


ಬಣ್ಣ ಹಸಿರು ಹೇಳಲೆನಿತು 
ಕಾಡು ಜೀವ ಜಗದ ಉಸಿರು 
ಸಸಿಯನೆಟ್ಟು ನಾವು ನೀವು 
ನಾಳೆಗೆ ಉಳಿಸುವ ಹಸಿರು... 


ಸಂಗಮನಾಥ ಪಿ. ಸಜ್ಜನ 
ಕಲ್ಬುರ್ಗಿ ಜಿಲ್ಲೆ 


© ರಾಸವಿ 


ವಾಯ್ನಾಡ್‌ ಪೊದೆಗಪ್ಪೆ © ವಿಪಿನ್‌ ಬಾಳಿಗಾ ಬಿ. ಎಸ್‌. 


ವಾಯ್ನಾಡ್‌ ಪೊದೆಗಪ್ಪೆ (Wayanad Bush frog ಕೇರಳ, ಕರ್ನಾಟಕ ಮತ್ತು 
ತಮಿಳುನಾಡಿನಲ್ಲಿ ಸ್ಥಳೀಯವಾಗಿ ಕಂಡುಬರುವ ಈ ಕಪ್ಪೆಗಳನ್ನು ವೈಜ್ಞಾನಿಕವಾಗಿ 
Pseudophilautus wynaadensiss ಖಂದು ಕರೆಯುತಾರೆ. ಇವು ರಾಕೋಪೋರಿಡೆ 
(Rhacophoridae) ಕುಟು೦ಬಕ್ಕೆ ಸೇರುತ್ತವೆ. ನಿಶಾಚರ ಜೀವಿಯಾದ ಈ ಕಪ್ಪೆಯು ಕಾಡು, 
ಪೊದೆ ಮತ್ತು ನಗರ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಕಾಣಸಿಗುತ್ತದೆ. ದೇಹವು ತೆಳ್ಳಗಿದ್ದು, 
ಮೊನಚಾದ ಮೂಗಿನ ಮೇಲೆ ತ್ರಿಕೋನಾಕೃತಿಯ ಬಿಳಿ ಮಚ್ಚೆಯನ್ನು ಹೊಂದಿದೆ ಹಾಗೂ 
ಗಂಟಲು ತಿಳಿ ಬೂದು ಮಿಶ್ರಿತ ಹಳದಿ ಬಣ್ಣದ ಮಚ್ಚೆಗಳನ್ನು ಹೊಂದಿದೆ. ಈ ಕಪ್ಪೆಗಳು ತಮ್ಮ 
ಮೊಟ್ಟೆಗಳನ್ನು ತೇವಾಂಶವಿರುವ ಪ್ರದೇಶಗಳಲ್ಲಿ ಇಡುತ್ತವೆ ಹಾಗೂ ಜೀವನ ಚಕುದಲ್ಲಿ 
ಗುದಮೊಟ್ಟೆ ಮರಿ (೧860010 ಹ೦ತವಿಲ್ಲದಿರುವುದು ವಿಶೇಷವಾಗಿದೆ. 


ಕೂರ್ಗ್‌ ಹಳದಿ ಪೊದೆಗಪ್ಪೆ © ವಿಪಿನ್‌ ಬಾಳಿಗಾ ಬಿ. ಎಸ್‌. 


ಕೂರ್ಗ್‌ ಹಳದಿ ಪೊದೆಗಷ್ಟೆ (Coorg yellow bush frog) ಕರ್ನಾಟಕದ ಪಶ್ಚಿಮ ಘಟ್ಟಗಳ 
ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಹಾಗು ಕಾಫಿ ಮತ್ತು ಟೇ ತೋಟಗಳಲ್ಲಿ ಕಂಡುಬರುವ ಈ 
ಕಪ್ಪೆಗಳನ್ನು ವೈಜ್ನಾನಿಕವಾಗಿ Raorchestes 10160105 ಎ೦ದು ಕರೆಯುತ್ತಾರೆ. ಕೂರ್ಗ್‌ ಹಳದಿ 
ಪೊದೆಗಪ್ಪೆಗಳು ರಾಕೋಫೋರಿಡೆ (Rhacophorida) ಕುಟು೦ಬಕ್ಕೆ ಸೇರುತ್ತವೆ. ಚೂಪಾದ 
ಮೂಗು ಹಾಗು ನೀಲಿ ಬಣ್ಣದಿಂದ ಸುತ್ತುವರಿದ ಸುವರ್ಣ ಹಳದಿ ಬಣ್ಣದ ಕಣ್ಣುಗಳಿದ್ದು, 
ಮೈಬಣ್ಣವು ಹಳದಿ ಅಥವಾ ಹಳದಿ ಮಿಶ್ರಿತ ಕ೦ದು ಬಣ್ಣದ್ದಾಗಿರುತ್ತದೆ. ಕ೦ದು ಬಣ್ಣದ 
ಚುಕ್ಕೆಗಳನ್ನು ಮತ್ತು ಮಸುಕಾದ ಬಿರಂತರ ರೇಖೆಗಳನ್ನು ಹೊಂದಿರುತದೆ. 


ಸಣ್ಣ ತೇಲುಕಷ್ಟೆ © ವಿಪಿನ್‌ ಬಾಳಿಗಾ ಬಿ. ಎಸ್‌. 


ಸಣ್ಣ ಮರಗಷ್ಟೆ (5೧381 066 1:06) ಕೇರಳ ಮತ್ತು ಕರ್ನಾಟಕದ ಪಶ್ಚಿಮ ಘಟ್ಟಗಳ 
ವಿವಿಧ ಭಾಗಗಳಲ್ಲಿ ಮತ್ತು ಕಾಫಿ ತೋಟಗಳಲ್ಲಿ ಕಂಡುಬರುವ ಈ ಕಪ್ಪೆಗಳನ್ನು 
ವೈಜ್ನಾವಿಕವಾಗಿ Rhacophorus lateralis ಎ೦ದು ಕರೆಯುತ್ತಾರೆ. ಮತ್ತು ಇವುಗಳು 
ರಾಕೋಫೋರಿಡೆ (೧೧೩೦೦0೧೦೮೩೮ ಕುಟು೦ಬಕ್ಕೆ ಸೇರುತ್ತವೆ. ಮರಗಳ ಮೇಲೆ ವಾಸಿಸುವ 
ಇವುಗಳು ತಮ್ಮ ಮೊಟ್ಟೆಗಳನ್ನು ಎಲೆಗಳ ಮೇಲೆ ಇಡುತ್ತವೆ. ಚುಕಗಳನ್ನೊಳಗೊ೦ಡ ಹಸಿರು 
ಅಥವಾ ಕ೦ದು ಮೇಲ್ಮೈ ಹಾಗೂ ಮೂಗಿನ ಹೊಳ್ಳೆಯಿಂದ ದೇಹದ ಮೇಲ್ಭಾಗದ ಎರಡೂ 
ಬದಿಯಲ್ಲಿ ಹಳದಿ ಗೆರೆಯಿರುವುದು ವಿಶಿಷ್ಠವಾಗಿದೆ. ಒತ್ತಡಕ್ಕೆ ಒಳಗಾದಾಗ ತಮ್ಮ 
ಬಣ್ಣವನ್ನು ಬದಲಾಯಿಸುವುದನ್ನು ಕಾಣಬಹುದಾಗಿದೆ. 


22 ಕಾನನ - ಆಗಸ್ಟ್‌ 2022 


ಹಳದಿ ಕಪ್ಪೆ © ವಿಪಿನ್‌ ಬಾಳಿಗಾ ಬಿ. ಎಸ್‌. 


0166೧-086666 frog (ಹಳದಿ ಬೆನಿನ್ನ ಕಪ್ಪೆ) ಭಾರತದ ಪಶ್ಚಿಮ ಘಟ್ಟಗಳಿಗೆ 
ಸ್ಥಳೀಯವಾಗಿರುವ ಈ ಕಪ್ಪೆಗಳನ್ನು ವೈಜ್ಞಾನಿಕವಾಗಿ ॥ndosylvirna sp ಉ೦ದು 
ಕರೆಯುತ್ತಾರೆ. ಇವುಗಳನ್ನು ರಾವಿಡೇ (೧೩೧1೮೩6) ಕುಟು೦ಬಕ್ಕೆ ಸೇರಿಸಲಾಗಿದೆ. ನಿತ್ಯಹರಿದ್ವರ್ಣ 
ಕಾಡುಗಳು, ಬಿದಿರಿನ ಪೊದೆಗಳು, ಕರಾವಳಿ ಪ್ರದೇಶಗಳು ಮತ್ತು ಭತ್ತದ ಗದ್ದೆಗಳು ಸೇರಿದಂತೆ 
ವಿವಿಧ ರೀತಿಯ ಆವಾಸ ಸ್ಥಾನಗಳಲ್ಲಿ ಕ೦ಡುಬರುತ್ತವೆ. ಈ ಕಪ್ಪೆಯ ಹಿ೦ಭಾಗವು ಕಿತ್ರಳೆ 
ಅಥವಾ ಕ೦ದು ಬಣ್ಣದ್ದಾಗಿದ್ದು, ಕಪ್ಪು ಅಥವಾ ಕಂದು ಬಣ್ಣದ ಚುಕ್ಕಗಳನ್ನೊಳಗೊಂಡು 
ನಯವಾಗಿರುತದೆ. ಎರಡೂ ಬದಿಗಳಲ್ಲಿ ಅಗಲವಾದ, ಗಾಢ ಕಂದು ಬಣ್ಣದ ಪಟ್ಟೆಯು 
ಮೂಗಿನ ಹೊಳ್ಳೆಗಳಿ೦ದ ಹಿಂಬಾಗಕ್ಕೆ ಸಾಗುತ್ತದೆ. ಬೆರಳುಗಳ ತುದಿಗಳು ವಿಸ್ತಾರವಾದ 
ತಟ್ಟೆಗಳನ್ನು ಹೊಂದಿರುತ್ತವೆ. 


ಚಿತ್ರ: ವಿಪಿನ್‌ ಬಾಳಿಗಾ ಬಿ. ಎಸ್‌. 
ಲೇಖನ: ದೀಪ್ತಿ ಎನ್‌. 


23 ಕಾನನ - ಆಗಸ್ಟ್‌ 2022 


ನೀವೂ ಕಾನನಕ್ಕೆ ಬರೆಯಬಹುದು 


ತನ್ನ ಗಾ೦ಭೀರ್ಯ, ಕ್ರೌರ್ಯ, ಶಕ್ತಿಯಿ೦ದಾಗಿ 
೫. ಸಿ೦ಹವನ್ನು "ಕಾಡಿನ ರಾಜ" ಎಂದು 
ಕರೆಯಲಾಗುತ್ತದೆ. ಸಿ೦ಹಗಳು ದಟ್ಟವಾದ 
ಅರಣ್ಯದಲ್ಲಿ ಇರುವುದಿಲ್ಲ. ಬದಲಿಗೆ ಕಲ್ಲು 
ಬಂಡೆಗಳು, ಹುಲ್ಲುಗಾವಲು ಹಾಗೂ ಕುರುಚಲು 
ಗಿಡಗಳ ಕಾಡಿನಲ್ಲಿ ವಾಸಿಸುತ್ತವೆ. ಭಾರತದಲ್ಲಿ 
೫ ಗುಜರಾತಿನ ಗಿರ್‌ ಅರಣ್ಯದಲ್ಲಿ ಹೆಚ್ಚಾಗಿ ಕಂಡು 
"1. ಬರುತ್ತವೆ. ಇವುಗಳು ಗುಂಪಿನಲ್ಲೇ ಇರುತ್ತವೆ. ಒಂದು 
೫ ಗುಂಪಿನಲ್ಲಿ ಸುಮಾರು 15 ಸಿ೦ಹಗಳಿರುತ್ತವೆ. 
“ಇವುಗಳು ಸಾಮಾನ್ಯವಾಗಿ ಹಗಲಿನಲ್ಲಿ ಮಲಗಿದ್ದು, 

| ರಾತ್ರಿಯ ವೇಳೆ ಬೇಟಿಯಾಡುತ್ತವೆ. ಹೆಚ್ಚಾಗಿ ಹೆಣ್ಣು 
ಸಿಂಹಗಳು ಬೇಟೆಯಾಡುತ್ತವೆ. ಸಿ೦ಹಿಚಿಗಳು ಗರ್ಭಧರಿಸಿದ ಮೂರು ತಿಂಗಳಲ್ಲಿ ಮಕ್ಕಳಿಗೆ ಜನ್ಮ ವೀಡುತ್ತವೆ. 
ಒ೦ದು ಸಿ೦ಹದ ಜೀವಿತಾವಧಿ 15-16 ವರ್ಷವಷ್ಟೇ. ಅರಣ್ಯ ನಾಶ, ಕಾಡು ಪ್ರಾಣಿಗಳ ಬೇಟಿ ಈ ಎಲ್ಲಾ 
ಕಾರಣಗಳಿ೦ದಾಗಿ ಕಾಡಿನ ರಾಜ ಎ೦ದು ಕರೆಯಲ್ಪಡುವ ಸಿಂಹಗಳ ಸಂಖ್ಯೆ ಕ್ಲೀಣಿಸುತ್ತಿದೆ. ಕುಸಿಯುತ್ತಿರುವ 
ಸಿಂಹಗಳ ಸಂಖ್ಯೆಯ ಕುರಿತು ಜಾಗೃತಿ ಮೂಡಿಸಲು “ವಿಶ್ವ ಸಿಂಹ ದಿನ” ವನ್ನು ಆಗಸ್ಟ್‌ 10 ರಂದು 
ಆಚರಿಸಲಾಗುವುದು. ಇದೇ ರೀತಿಯ ವಿಶೇಷ ಮಾಹಿತಿಗಳನ್ನು ಹಂಚಿಕೊಳ್ಳಲು ನೀವು ಕೂಡ ಕಾನನಕ್ಕೆ 
ಬರೆಯಬಹುದು. 


ಈ ರೀತಿಯ ಪರಿಸರದ ಬಗೆಗಿನ ಮಾಹಿತಿಯನ್ನು ಒದಗಿಸಲು ಇರುವ ಕಾನನ ಇ-ಮಾಸಿಕಕ್ಕೆ ಮು೦ದಿನ 
ತಿಂಗಳ ಸ೦ಚಿಕಗೆ ಲೇಖನಗಳನ್ನು ಆಹ್ವಾರಿಸಲಾಗಿದೆ. ಆಸಕ್ತರು ಪರಿಸರಕ್ಕೆ ಸಂಬಂಧಿಸಿದ ಕಥೆ, ಕವನ, 
ಛಾಯಾಚಿತ್ರ, ಚಿತ್ರಕಲೆ, ಪ್ರವಾಸ ಕಥನಗಳನ್ನು ಕಾನನ ಮಾಸಿಕದ ಇ-ಮೇಲ್‌ ವಿಳಾಸಕ್ಕೆ ಕಳುಹಿಸಬಹುದು. 


ಕಾನನ ಪತ್ರಿಕೆಯ ಇ-ಮೇಲ್‌ ವಿಳಾಸ: ॥32೧2೧8.7736(08731.00೧7 
ಅಂಚೆ ವಿಳಾಸ: 

ವೈಲ್ಡ್‌ ಲೈಫ್‌ ಕನ್ಸರ್ವೇಷನ್‌ ಗ್ರೂಪ್‌, 

ಅಡವಿ ಫೀಲ್ಡ್‌ ಸ್ಟೇಷನ್‌, 

ಒ೦ಟೆಮಾರನ ದೊಡ್ಡಿ, 

ರಾಗಿಹಳ್ಳಿ ಅ೦ಚೆ, 

ಆನೇಕಲ್‌ ತಾಲ್ಲೂಕು, 

ಬೆ೦ಗಳೂರು ನಗರ ಜಿಲ್ಲೆ, 


ಪಿನ್‌ ಕೋಡ್‌ : 560083. ಗೆ ಕಳಿಸಿಕೊಡಬಹುದು. 


